ಕರ್ನಾಟಕ ವಿಧಾನ ಪರಿಷತ್ತು 
ಲ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1444 
ಸದಸ್ಯರ ಹೆಸರು : ಶ್ರೀ ಎಂ. ನಾರಾಯಣಸ್ವಾಮಿ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ) 


ಉತ್ತರಿಸುವ ದಿನಾಂಕ 22.12.2021. 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 


ರಾಜ್ಯಾದ್ಯಾಂತ ಸ್ವಾತಂತ್ರ್ಯ ಪೂರ್ವದಿಂದ ಒಂದೇ 


ಸ್ಥಳದಲ್ಲಿ ವಾಸವಾಗಿರುವ ರೈತರ 


ಸ್ವಾತಂತ್ಯ ಪೂರ್ವದಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವ 
ರೈತರ ಸ್ವಾಧೀನದಲ್ಲಿರುವ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ 
ಸ್ವಾಧೀನದಲ್ಲಿರುವ ಜಮೀನುಗಳು ಇನೂ ಮಾಡುತ್ತಿರುವ ಸಾಗುವಳಿಯನ್ನು ಸಕ್ರಮಗೊಳಿಸುವ ಸಲುವಾಗಿ 
ದಿನಾಂಕ: 20.03.1991 ರಿಂದ ಜಾರಿಗೆ ಬರುವಂತೆ ಕಲಂ-94ಎ 
ರಡಿಯಲ್ಲಿ ನಮೂನೆ-50ರ ಅರ್ಜಿ ಸಲ್ಲಿಸಲು 


ದಿನಾಂಕ:19.09.1991ರವರೆಗೆ ಅವಕಾಶ ಕಲ್ಪಿಸಲಾಗಿತ್ತು. 


ಸರ್ಕಾರಿ ಹೆಸರಿನಲ್ಲಿಯೇ 
ಉಳಿದುಕೊಂಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ ರೈತರ ನೆರವಿಗೆ 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ: 


ನಂತರ ನಮೂನೆ-50 ರಲ್ಲಿ ಅರ್ಜಿ ಸಲ್ಲಿಸದೇ ಇರುವವರಿಗಾಗಿ 


ಮತ್ತೊಂದು ಅವಕಾಶ ಕಲ್ಪಿಸುವ ಸಲುವಾಗಿ 
ದಿನಾಂಕ:01.11.1998ರಿಂದ ಜಾರಿಗೆ ಬರುವಂತೆ ಕರ್ನಾಟಕ ಭೂ 
ಕಂದಾಯ ಕಾಯ್ದೆ, 1964 ರ ಕಲಂ-94ಬಿ ಆನ್ನು ಸೇರ್ಪಡೆ ಮಾಣಿ 
ನಮೂನೆ-53ರಲ್ಲಿ ದಿನಾಂಕ:30/04/1 999ರವರೆಗೆ ಅರ್ಜಿ ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗಿತ್ತು. 


ತದನಂತರ ಸರ್ಕಾರಿ ಜಮೀನುಗಳಲ್ಲಿನ ಅನಧಿಕೃತ 
ಸಾಗುವಳಿಯನ್ನು ಸಕ್ರಮಗೊಳಿಸಲು ಕರ್ನಾಟಕ ಭೂ ಕಂದಾಯ 
ಕಾಯ್ದೆ, 1964 ರ ಕಲಂ 94-ಎ(4)ಗೆ ದಿನಾಂಕ:17.03.2018 
ರಂದು ತಿದ್ದುಪಡಿ ತಂದು ಅನಧಿಕೃತ ಸಾಗುವಳಿಯನ್ನು 
ಸಕ್ರಮಗೊಳಿಸುವುದಕ್ಕಾಗಿ ಇದ್ದಂತಹ ದಿನಾಂಕ:14.04.1990 ರ 
ದಿನಾಂಕವನ್ನು ತಿದ್ದುಪಡಿ ಮಾಡಿ ದಿನಾಂಕ:01.01.2005 ಎಂದು 
ನಿಗದಿಪಡಿಸಲಾಗಿದ್ದು, ದಿನಾಂಕ:01.01.2005 "ಕ್ಕಿಂತ ಮೊದಲು 


ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ಸಾಗುವಳಿ ಮಾಡುತ್ತಿರುವವರಿಗೆ 


ಸಕ್ರಮಕ್ಕಾಗಿ ಅರ್ಜಿ ಸಲ್ಲಿಸಲು ದಿನಾಂಕ:17.03.2018 ರಿಂದ 
16.03.2019 ರವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು. 


ಗ್ರಾಮ, ಪಟ್ಟಣ ಪಂಚಾಯಿತಿ, ಬಫರ್‌ ಪ್ರದೇಶ 


ಹೆಸರಿನಲ್ಲಿ ರೈತರ ಅಕ್ರಮ ಸಕ್ರಮ ಅರ್ಜಿಗಳನ್ನು 


ಅಧಿಕಾರಿಗಳು ವಿನಾಕಾರಣ 


ತಿರಸ್ಕರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; ಬಂದಿದ್ದಲ್ಲಿ, ಈ ಸಮಸ್ಯೆಯನ್ನು 


ಬಗೆಹರಿಸಲು ಸರ್ಕಾರ ಯಾವ ಕ್ರಮ 


ಕೈಗೊಂಡಿದೆ; 


ಸರ್ಕಾರಿ ಜಮೀನುಗಳಲ್ಲಿ ಸಾಗುವಳಿ ಮಾಡುತ್ತಿರುವ 
ಸಾಗುವಳಿದಾರರು ಭೂ ಮಂಜೂರಾತಿ ಕೋರಿ ನಮೂನೆ-50, 


ನಮೂನೆ-53 ಮತ್ತು ನಮೂನೆ-57ರಡಿ ಅರ್ಜಿಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗಿದೆ. 


ವಿಧಾನಸಭಾ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಬಗರ್‌ 


ಸದರಿ ಅರ್ಜಿಗಳನ್ನು ಸಂಬಂಧಪಟ್ಟ 


ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗಳಲ್ಲಿ 
ಮಂಜೂರಾತಿ ಮಾಡಲು ಕ್ರಮವಹಿಸಲಾಗುತ್ತಿದೆ. ಕರ್ನಾಟಕ ಭೂ 
ಕಂದಾಯ ನಿಯಮಗಳು 1966ರ ನಿಯಮ 108-ಎಫ್‌ ರಲ್ಲಿ ಈ 
ಕೆಳಕಂಡಂತೆ ಭೂ ಮಂಜೂರಾತಿಗೆ ಅರ್ಹರಿರುತ್ತಾರೆ. 
(i) 
(il) 


ಅವನು 18 ವರ್ಷಗಳ ವಯಸ್ಸಿನವನಾಗಿರಬೇಕು. 
ಅವನು ಭೂಮಿಯು ಇರುವ ಅಥವಾ ಪಕ್ಕದಲ್ಲಿರುವ 
ತಾಲೂಕಿನಲ್ಲಿ, ತಾಲೂಕಿನ ಪರಿಮಿತಿಯೊಳಗೆ ಖಾಯಂ 
ನಿವಾಸಿಯಾಗಿರಬೇಕು. 

ಅವನು ಖಟ್ದ್ಹಾಗಿ ಸಾಗುವಳಿ ಮಾಡುವ ಸದ್ಭಾವಿಕ 
ಕೃಷಿಕ ಭೂ 
ಅಧಿನಿಯಮ 1961ರ ಉಪಬಂಧಗಳ ಮೇರೆಗೆ 
ಭೂಮಿಯನ್ನು ಹೊಂದುವುದು ಮತ್ತು 
ಪಡೆಯುವುದರಿಂದ ನಿಷಿದ್ದನಾಗತಕ್ಕದ್ದಲ್ಲ. 


ಅವನು 14ನೇ ಎಪ್ರಿಲ್‌ 1990ರ ದಿನಕ್ಕೆ ಕಡೆಯ ಪಕ್ಷ 


(iii) 


ಮತ್ತು ಕರ್ನಾಟಕ ಸುಧಾರಣಾ 


(iv) 


ಹಿಂದಿನ ಮೂರು ವರ್ಷಗಳು ಕಡಿಮೆ ಇಲ್ಲದ 
ಅವಧಿಯ ನಿರಂತರ ಭೂಮಿಯ ಅನಧಿಕೃತ 
ಅಧಿಭೋಗನಾಗಿರಬೇಕು. 


2005ರ ಜನವರಿ ಮೊದಲ ದಿನಕ್ಕೆ 3 ವರ್ಷಕ್ಕಿಂತ 
ಕಡಿಮೆಯಿಲ್ಲದ ಅವಧಿಯವರೆಗೆ ನಿರಂತರ ಅರ್ಜಿ 
ಸಲ್ಲಿಸಿದ 


(V) 


ಅರ್ಜಿದಾರರು 


ಅನಧಿಕೃತವಾಗಿ 


ಆಕ್ರಮಿಸಿಕೊಂಡ ಭೂಮಿಯಾಗಿದೆ. 


ಪರಂತು, ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ 


ಸಂದರ್ಭದಲ್ಲಿ, 
ಅವಧಿಯು 1 ವರ್ಷಕ್ಕಿಂತ ಕಡಿಮೆಯಿರತಕ್ಕದ್ದಲ್ಲ ಎಂದು 
ಇದೆ. 


ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳ ಅಂಥ 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 


94-ಎ(ಎಫ್‌) ರಲ್ಲಿ ಭೂಸ್ವಾಧೀನಕ್ಕಾಗಿ ಉದ್ದೇಶಿಸಿದ ಅಥವಾ 


ಯಾವುದೇ ಸ್ಥಳೀಯ ಪ್ರಾಧಿಕಾರ, ರಾಜ್ಯ ಸರ್ಕಾರದ ಶಾಸನಾತ್ಮಕ 


ಅಥವಾ ಶಾಸನಾತ್ಮಕವಲ್ಲದ ನಿಕಾಯಗಳ ಯಾವುದೇ ಉದ್ದೇಶಿತ 


ಇ) 


ಕೃಷಿ ಜಮೀನನ್ನು ದಾಖಲೆಗಳಲ್ಲಿ ಸ್ವಯಂ 
ಪ್ರೇರಿತವಾಗಿ ಕೃಷಿಯೇತರ ಜಮೀನು ಎಂದು 
ತಿದ್ದುವ ಕಾರ್ಯ ನಡೆಯುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಇದರ ವಿರುದ್ಧ ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ? 


ಯೋಜನೆಗಾಗಿ ಅವಶ್ಯವಿರುವ ಜಾಗವಾಗಿದ್ದರೆ, ಅಂತಹ 


ಭೂಮಿಯನ್ನು ಸಕ್ರಮಗೊಳಿಸತಕ್ಕದ್ದಲ್ಲ ಎಂದು ಇದೆ. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 94-ಎ(4) ನ 
ಪರಂತುಕದನ್ವಯ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976ರ 
ಅಡಿಯಲ್ಲಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ - 18 ಕಿ.ಮೀ, 
ಕರ್ನಾಟಕ ನಗರ ಪಾಲಿಕೆಗಳ ಅಧಿನಿಯಮ, 1976ರ ಉಪಬಂಧಗಳ 
ಅಡಿಯಲ್ಲಿ ಅನುಕ್ರಮವಾಗಿ ಬರುವ ಬೆಳಗಾವಿ, ಕಲಬುರ್ಗಿ, ಹುಬ್ಬಳ್ಳಿ- 
ಧಾರವಾಡ, ಮಂಗಳೂರು ಮತ್ತು ಮೈಸೂರು ನಗರಗಳು; ಮತ್ತು 
ಕರ್ನಾಟಕ ನಗರ ಪಾಲಿಕೆಗಳ ಅಧಿನಿಯಮ, 1976ರ ಉಪಬಂಧಗಳ 
ಅಡಿಯಲ್ಲಿ ಬರುವ ಇತರ ನಗರ ಪಾಲಿಕೆಗಳು - 10 ಕಿ.ಮೀ, ಕರ್ನಾಟಕ 
ಪೌರಸಭೆಗಳ ಅಧಿನಿಯಮ, 1964ರ ಉಪಬಂಧಗಳ ಅಡಿಯಲ್ಲಿ 
ಬರುವ ಎಲ್ಲಾ ನಗರ ಪೌರಸಭೆಗಳು (CMC) - 5 ಕಿ.ಮೀ, ಹಾಗೂ 
ಕರ್ನಾಟಕ ಪೌರಸಭೆಗಳ ಅಧಿನಿಯಮ, 1964ರ ಉಪಬಂಧಗಳ 
ಅಡಿಯಲ್ಲಿನ ಎಲ್ಲಾ ಪೌರಸಭೆಗಳು (TMC) ಮತ್ತು ಪಟ್ಟಣ 
ಪಂಚಾಯಿತಿಗಳು-3 ಕಿ.ಮೀ, ನಿರ್ಬಂಧಿತ ಅಂತರದಲ್ಲಿ ಬರುವ 
ಜಮೀನಿನ ಅನಧಿಕೃತ ಸಾಗುವಳಿಯ ಸಕ್ರಮಗೊಳಿಸುವುದನ್ನು 


ನಿರ್ಬಂಧಿಸಲಾಗಿದೆ. 


ಸರ್ಕಾರಿ ಜಮೀನುಗಳಲ್ಲಿನ ಅನಧಿಕೃತ ಸಾಗುವಳಿಯನ್ನು 
ಸಕ್ರಮಗೊಳಿಸಲು ನಮೂನೆ-53 ಮತ್ತು ನಮೂನೆ-57 ರಲ್ಲಿ 
ಸ್ವೀಕರಿಸಿದ ಅರ್ಜಿಗಳ ಪೈಕಿ ಮಂಜೂರಾತಿ ಮಾಡಲು ನಿಬಂರ್ಥಿತ 
ಅಂತರದಲ್ಲಿ ಬರುವ ಮತ್ತು ಕಾಯ್ದೆ ಹಾಗೂ ನಿಯಮಗಳಲ್ಲಿ 
ಪರಿಗಣಿಸಲು ಅವಕಾಶವಿಲ್ಲದಿರುವ ಅನೆರ್ಹ ಅರ್ಜಿಗಳನ್ನು 
ತಿರಸ್ಕರಿಸಲು ಕರ್ನಾಟಕ ಭೂ ಕಂದಾಯ ನಿಯಮಗಳು, 1966 ರ 
ನಿಯಮ 108ಸಿಸಿ ಮತ್ತು ನಿಯಮ 108 ಸಿಸಿಸಿ ಗೆ ತಿದ್ದುಪಡಿ ತಂದು 


ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಪ್ರತ್ಯಾಯೋಜಿಸಲಾಗಿದೆ. 


ಕೃಷಿ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕೆ 
ಪರಿವರ್ತಿಸುವುದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ, 1964 ರ ಕಲಂ 95 ರಡಿ ಅವಕಾಶ ಕಲ್ಪಿಸಲಾಗಿದೆ. 

ಪ್ರಸ್ತುತ ಪ್ರಮಾಣ ಪತ್ರ ಆಧಾರಿತ (Aಗidavit based) ಭೂ 
ಪರಿವರ್ತನೆಯ ತಂತ್ರಾಂಶ ಜಾರಿಗೊಳಿಸಿರುವುದರಿಂದ ನಿಗದಿತ 
ಅವಧಿಯಲ್ಲಿ ಅರ್ಜಿದಾರರು ಕೋರಿರುವ ಉದ್ದೇಶಕ್ಕಾಗಿ ಭೂ 
ಪರಿವರ್ತನೆಯಾದ ನಂತರ ಭೂಮಿ ತಂತ್ರಾಂಶದಲ್ಲಿ ಪಹಣಿ ಕಾಲಂ 9 


ಮತ್ತು 40 ರಲ್ಲಿ ಭೂ.ಪ. (ಭೂ ಪರಿವರ್ತನೆ) ಎಂಬುದಾಗಿ ಫ್ಲ್ಯಾಗ್‌ 


ಸಂಖ್ಯೆ: ಆರ್‌ಡಿ 248 ಎಲ್‌ಜಿಕ್ಯೂ 2021 (ಇ) 


(ನಮೂದು) ಆಗುತ್ತದೆ. ತದನಂತರ, ಸದರಿ ಸರ್ವೆ ನಂಬರ್‌ ಸರ್ವೆ | 
ದಾಖಲೆಗಳಲ್ಲಿ ದುರಸ್ತಿಯಾದ ನಂತರ ಎನ್‌.ಎ. ಖರಾಬು ಎಂಬುದಾಗಿ 
ನಮೂದು ಮಾಡಲಾಗುತ್ತದೆ. 

ಕೃಷಿ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆ 
ಮಾಡಲು ಆನ್‌ಲೈನ್‌ನಲ್ಲಿ ತಂತ್ರಾಂಶವನ್ನು ಜಾರಿಗೇ 
ತಂದಿರುವುದರಿಂದ ಭೌತಿಕವಾಗಿ ಭೂ ಪರಿವರ್ತನೆ ಆದೇಶಗಳನ್ನು 
ನೀಡುವುದಿಲ್ಲ. 

ಮುಂದುವರೆದು ವ್ಯವಸಾಯೇತರ ಉಪಯೋಗಕ್ಕಾಗಿ 
ವ್ಯವಸಾಯದ ಭೂಮಿಯನ್ನು ಬದಲಾವಣೆ ಮಾಡಲು ಸಂಬಂಧಿಸಿದಂತೆ 
ಅಥವಾ ವ್ಯವಸಾಯೇತರ ಉದ್ದೇಶಕ್ಕಾಗಿ ವ್ಯವಸಾಯದ ಭೂಮಿಕ 
ದಾರಕನು ಉಪಯೋಗಿಸಲು ಅಧಿಕಾರ ನೀಡುವ ಸ್ಪಷ್ಟನೆಯಾದ 
ದಸ್ತಾವೇಜನ್ನು ಸೃಷ್ಟಿಸುವುದು! ಸೃಷ್ಟಿಸಿದಲ್ಲಿ ಒಂದು ವರ್ಷಗಳ 
ಕಾರಾವಾಸ ಮತ್ತು ಐದು ಸಾವಿರ ರೂಪಾಯಿಗಳ ಜುಲ್ಮಾನೆ ವಿಧಿಸಲು 
ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964 ರ ಕಲಂ 192-ಎ(6) ರಡಿ 
ಅವಕಾಶ ಕಲ್ಪಿಸಲಾಗಿದೆ. 


ಘ್‌ 


p> 


ರ್‌. ಅಶೋಕ್‌ 


ಕಂದಾಯ ಸಚಿವರು. 


